ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲದ 


ಸಾ] 
ಪ್ರಶ್ನೆ 


ಸಂಖ್ಯೆ 


1562 


ಸವಸ್ಯರ ಸರು 


ಶ್ರೀ ಎಸ್‌:ರವಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಉತ್ತರಿಸಬೇಕಾದ ದಿನಾಂಕ 


18.03.2020 


*| | MN] 


ಉತ್ತರವ ಸಪವರು 


ಕಂದಾಯ ಸಚಿವರು 


ಪಲ್ನೆ 


ಉತ್ತರ 


ಸರ್ಕಾರವು 2೦೦೨ನೇ 
ಸಾಲನಲ್ಲ ನಮೂನೆ 1 ರಿಂದ 5 
ಮತ್ತು ನಮೂನೆ 6 ರಿಂದ 10 
ತಯಾರಿಸಿ ದರಖಾಸ್ತು ಪೋಡಿ 
ಕೆಲಸ ನಿರ್ವಹಿಸಲು ಮಾರ್ಗ 
ಸೂಚಿಗಳನ್ನು ಹೊರಡಿಸಿದ್ದು 
ಈವರೆವಿಗೂ ಶೇ.೭೦ ರಷ್ಟು 
ರಾಮನಗರ ಜಲ್ಲಾ 
ವ್ಯಾಪ್ತಿಯಲ್ಲಿ ದರಖಾಸ್ಸು 
ಪೋಡಿ ಯಾಗಿಲ್ಲದಿರುವುದಕ್ಕೆ 
ಕಾರಣ ಗಳೇನು; (ವಿವರ 
ನೀಡುವುದು) 


ರಾಮನಗರ "ಜಲ್ಲಾ `'ವ್ಯಾಪ್ತಿಯೆಲ್ಲ `'ಸಾರ್ವಜನಿಕರಿಂದ'`ಸ್ಟೀಕರಿಸಲಾ 
ಗುತ್ತಿದ್ದ ಹದ್ದುಬಸ್ತು, ಶ-ಸ್ಪತ್ತು ಮತ್ತು ಇತರೆ ಪೋಡಿ ಪ್ರಕರಣಗಳಲ್ಲ ಅಳತೆ 
ಕಾರ್ಯ ನಿರ್ವಹಿಸಲು ಸರ್ಕಾರಿ ಭೂಮಾಪಕರ ಕೊರತೆ ಇದ್ದುದರಿಂದ 
ಮತ್ತು ಜಲ್ಲಾ ವ್ಯಾಪ್ತಿಯಲ್ಲಿ ಶ್ರೀರಂಗ ಏತ ನೀರಾವರಿಯ ಭೂಸ್ತಾಧೀನ, 
ಇದ್ದಲೂರು ಬ್ಯಾರೇಜ್‌ ಪೈಪ್‌ಲೈನ್‌ ಯೋಜನೆಯ ಭೂಸ್ತಾಧೀಸ, 
ಮಾಗಡಿ-ಸೋಮವಾರಪೇಟಿ  ಕೆ-ಶಿಫ್‌ ರಸ್ತೆ ಅಭವೃಧ್ಧಿ ಯೋಜನೆ, 
ರಾಷ್ಟ್ರೀಯ ಹೆದ್ದಾರಿ 2೦೨ ಮತ್ತು 257 ಭೂಸ್ಥಾಧೀನ ಕುರಿತು ಅಳತೆ 
ಹಾಗೂ ಅರಣ್ಯ ಭೂಮಿಯನ್ನು ಅಧಿಸೂಚನೆಯಿಂದ ಕೈಜಡುವ ಸಂಬಂಧ 
ಪ್ರಸ್ತಾವನೆ ಸಲ್ಲಸಲು ಸರ್ವೆ ಮಾಡಿ ನಕ್ಷೆ ತಯಾರಿಸುವ ಕೆಲಸ. 
ಎಫ್‌.ಆರ್‌.ಎ-ಅನುಸೂಚಿತ ಬುಡಕಟ್ಟು ಜನಾಂಗದವರಿಗೆ ಅರಣ್ಯ 
ಪ್ರದೇಶದಲ್ಲ ಹಕ್ಕು ಕೊಡುವ ಸಂಬಂಧ ಅಳತೆ ಮಾಡಿ ನಕ್ಷೆ ತಯಾರಿಸುವ 
ಕೆಲಸಕ್ಕೆ ಲಭ್ಯ ಭೂಮಾಪಕರನ್ನು ನಿಯೋಜಸಲಾಗಿದ್ದರಿಂದ ದರಖಾಸ್ತು 
ಪೋಡಿ ಆಂದೋಲನವನ್ನು ಹಮ್ಮಿಕೊಳ್ಳಲು ಸಾಧ್ಯವಾಗಿರುವುದಿಲ್ಲ. 

ಪ್ರಸ್ತುತ ಜಲ್ಲೆಯ ಭೂಮಾಪಕರ ಎಲ್ಲಾ ಹುದ್ದೆಗಳು ಭರ್ತಿ 
ಮಾಡಲಾಗಿದೆ ಮತ್ತು ರಾಮನಗರ ಜಲ್ಲೆಯ ಕನಕಪುರ ತಾಲ್ಲೂಕಿನ ೭೦ 
ಗ್ರಾಮಗಳನ್ನು ದರಖಾಸ್ತು ಪೋಡಿ ಆಂದೋಲನಕ್ಕೆ ಆಯ್ಕೆ ಮಾಡಿಕೊಂಡು 
ನಮೂನೆ 1 ರಿಂದ 5ನ್ನು ಭರ್ತಿ ಮಾಡಲಾಗಿದ್ದು. ಪ್ರಸ್ತುತ ನಮೂನೆ 6 ರಿಂದ 
10ನ್ನು ತಯಾರಿಸಿ ಪೋಡಿ ದುರಸ್ತಿಪಡಿಸುವ ಕಾರ್ಯ ಪ್ರಗತಿಯಲ್ಲರುತ್ತದೆ. 


| ಪೋಡಿ ಕೆಲಸ್‌ ನಿರ್ವಹಿಸಲು 
ಮೂಲ ಮಂಜೂರಾತಿ 
ಕಡತಗಳು ಲಭ್ಯವಿರುವುದಿಲ್ಲ 
ವೆಂಬ ಕಾರಣ ನೀಡಿ ಅಧಿಕಾರಿ 
ಗಳು ಪೋಡಿ ಕೆಲಸವನ್ನು 


ನಿರ್ವಹಿಸದೇ ಇರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ಹಾಗಿದ್ದಲ್ಲ. 
ಮೂಲ ಮಂಜೂರಾತಿ 
ಕಡತಗಳು ಲಭ್ಯವಿಲ್ಲದಿದ್ದಲ್ಲ 
ಹೋಡಿ ಕೆಲಸವನ್ನೇ 


ನಿರ್ವಹಿಸುವುದಿಲ್ಲವೇ ಅಥವಾ 
ಪೋಡಿ ಕೆಲಸ ನಿರ್ವಹಿಸಲು 
ಸರ್ಕಾರವು ಏನಾದರೂ 
ನಿರ೯ಯ ಕೈಗೊಂಡಿದೆಯೇ: 


ಬಂದಿದೆ: 


ಮೂಲ ಮಂಜೂರಾತಿ ಕಡತಗಳು ಲಭ್ಯವಿಲ್ಲದಿದ್ದಲ್ಲ ಪೋಡಿ 
ಕೆಲಸವನ್ನು ನಿರ್ವಹಿಸುವ ಬಧ್ದೆ ಈಗಾಗಲೇ ಸರ್ಕಾರವು ಪರ್ಯಾಯ 
ದಾಖಲೆಗಳ ಆದಾರವಾಗಿ ಕಡತ ನಿರ್ಮಾಣ ಮಾಡಲು ಜಲ್ಲಾಧಿಕಾರಿಗಳ 
ಅದ್ಯಕ್ಷತೆ ಯಲ್ಲ ಜಲ್ಲಾ ಮಟ್ಟದ ಗೈರು ವಿಲೇ ಕಡತ ಸಮಿತಿಯನ್ನು 
ಸರ್ಕಾರದ ಸುತ್ತೋಲೆ ಸಂ, ಕಂಇ 74 ಎಲ್‌.ಜಪಿ ೭2೦೦೨ ದಿನಾಂಕ 
17-೨-2೦೦೨ ರನ್ನಯ ರಚಸಿದೆ. ಸಂತರ ಈ ಮಿಸ್ಸಿಂಗ್‌ ಕಡತಗಳ 
ಸಮಿತಿಯ ಕಾರ್ಯ ನಿರ್ವಹಣೆಯ ಬಣ್ಣೆ ಅಗತ್ಯ ಸೂಚನೆಗಳನ್ನು ಸಪ 
ನೀಡಲಾಗಿದೆ. ಅದರಂತೆ ರಾಜ್ಯದಲ್ಲ ಮೂಲ ಮಂಜೂರಿ ಕಡತ 
ಲಭ್ಯವಿಲ್ಲದಂತಹ ಸಂಧರ್ಬದಲ್ಪ ಗೈರು ವಿಲೇ ಕಡತ ಸಮಿತಿಯಲ್ಲ ನಡವಳಿ 
ನಡೆದು ಅದರಂತೆ ಪೋಡಿ ಮಾಡುವ ಕಾರ್ಯ ಪ್ರಗತಿಯಲ್ತರುತ್ತದೆ. 


ರಾಮನಗರ ಮತ್ತು ಬೆಂಗೆಳೊರು ಗ್ರಾಮಾಂತರ ಜಲ್ಲೆಯಲ್ಲ ದರಖಾಸ್ತು ಪೋಡಿ 
ಬೆಂಗಳೂರು ಗ್ರಾಮಾಂತರ | ಆಂದೋಲನದಂತೆ ಒಟ್ಟು 7೦1ಎಕರೆ-37.'/,ಗುಂಟೆ ಜಮೀನು "ದುರಸ್ತಿ 
ಜಲ್ಲಾ ವ್ಯಾಪ್ಲಿಯಲ್ಲ ದರಖಾಸ್ತು | ಪಡಿಸಲಾಗಿರುತ್ತದೆ ಮತ್ತು ರಾಮನಗರ ಜಲ್ಲೆಯಲ್ಲ 461ಎಕರೆ-3ರಗುಂಟೆ 
ಪೋಡಿ ಆಂದೋಲನದ | ಜಮೀನನ್ನು ದುರಸ್ತಿಪಡಿಸಲಾಗಿದೆ. 

ನಂತರ ದುರಸ್ಳಿಯಾದ 

ಜಮೀನುಗಳೆಷ್ಟು; 

ಏಕ ವ್ಯಕ್ತಿ ಪ್ರಕರಣದಡಿ ರಾಮೆನಗೆರೆ ಮೆತ್ತು ಬೆಂಗಳೂರು ಗ್ರಾಮಾಂತರ ಜಲ್ಲೆಯಲ್ಲ ಏಕವ್ಯಕ್ತಿ 
ದರಖಾಸ್ತುಗೊಂಡ ಜಮೀನು | ಪ್ರಕರಣದಡಿ ದುರಸ್ತಿಗೊಂಡ ಜಮೀನುಗಳ ವಿವರ ಕೆಳಕಂಡಂತಿರುತ್ತದೆ. 
ಗಳೆಷ್ಟು; ಇವುಗಳ ಬಾಕಿ ದುರಕ್ತಿಯಾದ ಬಾಕಿ ಇರುವ 
fie Pei A ಇದಕ್ಕೆ || 3ನ ಸಾಸ ಪ್ರಕರಣಗಳು ಪ್ರಕರಣಗಳು 

ಇರುವ ನಿಯಮಾವಳಆ 1 ರಾಮೆನೆಗರ 67 ೨೨ 

ಗಜೇನು; ಇದರಿಂದ || 2 | ಪೆಂಗಳೊರು ನ್‌ i 
ಸಾರ್ವಜನಿಕರಿಗೆ ತೊಂದರೆ ಗ್ರಾಮಾಂತರ 

ಯಾಗುತ್ತಿರುವುದು ಸರ್ಕಾರದ |! ಬಲು ವಾ 2೮3 
ಗಮನಕೆ ಬಂದಿದೆಯೇ? ಮೆಂಜೂರಿ ಮಾಡಿರುವ ಜಮೀನನ್ನು ಏಕವ್ಯಕ್ತಿ ಕೋರಿಕೆ ಮೇರೆಗೆ | 
(ವಿವರ ನೀಡುವುದು) ದುರಸ್ಥಿ ಮಾಡಲು ಸರ್ಕಾರ ಈಗಾಗಲೇ ಸೂಚನೆಗಳನ್ನು ನೀಡಲಾಗಿರುತ್ತದೆ. 


ಅದರಂತೆ ವಿಶೇಷ ಸಂಧರ್ಭಗಳಲ್ಲ ಮಾತ್ರ ಏಕ ವ್ಯಕ್ತಿ ಕೋರಿಕೆ ಪ್ರಕರಣದಡಿ 
ಸರ್ಕಾರದ ಸುತ್ತೋಲೆ ಸಂಖ್ಯೆ: ಕಂಇ 263 ಭೂದಾಸ 2೦1೦ 
ದಿನಾಂಕ:23-1-2೦1೦0 ರಂತೆ ಸಂಬಂಧಿಸಿದ ಜಲ್ಲಾಧಿಕಾರಿಗಳ 
ಪೂರ್ವಾನುಮತಿ ಪಡೆಯಬೇಕಾಗಿತ್ತು. ಅದನ್ನು ಸರ್ಕಾರವು ಮಾರ್ಪಡಿಸಿ 
ಏಕವ್ಯಕ್ತಿ ಕೋರಿಕೆ ಮೇರೆಗೆ ತಹಶೀಲ್ದಾರರ ಪೂರ್ವಾನುಮತಿಯೊಂದಿಗೆ 
ದರಖಾಸ್ತು ಪೋಡಿ ದುರಸ್ತಿ ಮಾಡಲು ಅಗತ್ಯ ಸೂಚನೆಗಳನ್ನು ನೀಡಿದೆ. 


ಸಂಖ್ಯೆ: ಕಂಇ 67 ಎಸ್‌ಎಸ್‌ಸಿ ೨೦೦೦ 


ಮತ್ತು ಅದರಂತೆ ಏಕವ್ಯಕ್ತಿ ಕೋರಿಕೆ ಮೇರೆಗೆ ದುರಸ್ಥಿ ಮಾಡುವ ಕಾರ್ಯ 
- 4 


ಪ್ರಗತಿಯಲ್ತರುತ್ತದೆ. 
ke) ಹ್‌ ಸ 
A ಅಶೋಕ) 


ಕಂದಾಯ ಸಚಿವರು 


